EN Mil 


ಕರ್ನಾಟಕ ವಿಧಾನ ಪರಿಷತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1304 
ಸದಸ್ಯರ ಹೆಸರು ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌. 
(ನಾಮ ನಿರ್ದೇಶನ ಹೊಂದಿದವರು) 
/ ಉತ್ತರಿಸಬೇಕಾದ ದಿನಾಂಕ 23-09-2021 
ಲ 
ಕ್ರ.ಸಂ. ಪ್ರಶ್ನೆಗಳು ಉತ್ತರ ' 
ಅ |2020-21, 2021-22 ನೇ ಸಾಲಿನಲ್ಲಿ ವಾರ್ತಾ | 2020-21, 2021-22 ಸೇ ಸಾಲಿನಲ್ಲಿ ವಾರ್ತಾ ಮತ್ತು 


| ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಲ್ಲಿ 


ಎಂ.ಸಿ.ಎ. ಮುಖಾಂತರ 
ಕಾರ್ಯಗತಗೊಳಿಸುವ ಕಾರ್ಯಗಳಾವುವು; 
(ವಿವರ ನೀಡುವುದು)" ಹಾಗೂ 
ಅನುಷ್ಠಾನಗೊಳಿಸಿರುವ. ಸಂಸ್ಥೆಗಳಿಗೆ 


ತಗುಲಿರುವ ವೆಚ್ಚ ಎಷ್ಟು; (ವಿವರ ನೀಡುವುದು) 


ಸಾರ್ವಜನಿಕ ಸಂಪರ್ಕ ಇಲಾಖೆಯಲ್ಲಿ ಎಂ.ಸಿ.ಎ. ಮುಖಾಂತರ 

ಅನುಷ್ಠಾನಗೊಳಿಸಿರುವ ಕಾರ್ಯಗಳ ವಿವರ ಹಾಗೂ ಸಂಸ್ಥೆಗೆ 

ಪಾವತಿಸಿರುವ ವೆಚ್ಚದ ವಿವರ; 

2020-21 ನೇ ಸಾಲಿನಲಿ 

1೪) ಇಲಾಖಾ ಹೋರ್ಡಿಂಗ್ಸ್‌ ಗಳ ಮೂಲಕ ಸರ್ಕಾರದ 
ಯೋಜನೆಗಳು/ ಕಾರ್ಯಕ್ರಮಗಳ 
ರೂ.6,01,45,500/- (ಅನ್ವಯವಾಗುವ ತೆರಿಗೆ ಪ್ರತ್ಯೇಕ) 

2) ಖಾಸಗಿ ಪ್ರಚಾರ ಫಲಕಗಳ ಮೂಲಕ ಬೆಂಗಳೂರು ಮಿಷನ್‌ 
2022 ಕಾರ್ಯಕ್ರಮದ. ಪ್ರಚಾರ - ರೂ. 4,93,50,0001- 
(ಅನ್ವಯವಾಗುವ ತೆರಿಗೆ ಪ್ರತ್ಯೇಕ) 

3) 2021 ರ ಜನವರಿ 26 ರಂದು ನವದೆಹಲಿಯ 
ಗಣರಾಜ್ಯೋತ್ಸವ ಪೆರೇಡ್‌ ನಲ್ಲಿ ಭಾಗವಹಿಸಿದ ಸ್ತಬ್ಬಚಿತ್ರದ 

"3ಡಿ ಕೀ ಮಾಡೆಲ್‌ ವೆಚ್ಚ ರೂ.10,19,813/-(ತೆರಿಗೆ ಪ್ರತ್ಯೇಕ) 
2021-22ನೇ ಸಾಲಿನಲ್ಲಿ 

1) ಇಲಾಖಾ ಹೋರ್ಡಿಂಗ್‌ ಗಳ ಮೂಲಕ ಸರ್ಕಾರದ 
ಯೋಜನೆಗಳು/ಕಾರ್ಯಕ್ರಮಗಳ ಪ್ರಚಾರ - 
ರೂ. 1,92,02,658/-(ಅನ್ವಯವಾಗುವ ತರಿಗೆ ಪ್ರತ್ಯೇಕ) 

2 ಸರ್ಕಾರದ ಎರಡು ವರ್ಷಗಳ ಸಾಧನೆ ಕುರಿತು ಕನ್ನಡ 
ಹಾಗೂ ಆಂಗ್ಲ ಭಾಷೆ ಪುಸ್ತಕಗಳ ಮುದ್ರಣ ವೆಚ್ಚ - ರೂ. 
24,76,800/-(ಅನ್ವಯವಾಗುವ ತೆರಿಗೆ ಪ್ರತ್ಯೇಕ) 

3) ಸರ್ಕಾರದ ಎರಡು ವರ್ಷಗಳ ಸಾಧನೆ ಬಿಂಬಿಸುವ 
ವಸ್ತುಪ್ರದರ್ಶನವನ್ನು ವಿಧಾನ ಸೌಧದ ಬ್ಯಾಂಕ್ವೆಟ್‌ ಹಾಲ್‌ 


ಷ 


೨ _ 
ಪ್ರಚಾರ : - 


ಎಡಿಪಿದ-ಮೆಚ ರೂ 


ಪ್ರತ್ಯೇಕ) 


4) ಸರ್ಕಾರದ ಎರಡು ವರ್ಷಗಳ ಸಾಧನೆ ಬಿಂಬಿಸುವ 


5) 


6) 


ವಸ್ತುಪ್ರದರ್ಶನವನ್ನು ಗೆದಗದಲ್ಲಿ: ಏರ್ಪಡಿಸಿದ ವೆಚ್ಚ ರೂ. 
ರೂ. 21,17,705/-(ತೆರಿಗೆ ಪ್ರತ್ಯೇಕ) 


ರಾಜ ಸರ್ಕಾರದ ಸಾಧನೆಗಳು ಹಾಗೂ ವಿವಿಧ 


ರ 


ಇಲಾಖೆಗಳಲ್ಲಿನ ಯೋಜನೆಗಳ ಮಾಹಿತಿಯನ್ನು Digital 


Media ಮೂಲಕ ಸಾಮಾಜಿಕ ಜಾಲತಾಣಗಳಾದ Face 


Book, You Tube, Instagram, Twitter 
ಮುಖಾಂತರ ಪ್ರಚಾರ ಮಾಡಿದ ವೆಚ್ಚ ರೂ. 4.85 ಕೋಟಿ 


(ತೆರಿಗೆ ಪ್ರತ್ಯೇಕ). 

ಆಜಾದಿ ಕಾ ಅಮೃತ್‌ ಮಹೋತ್ಸವ ಕಾರ್ಯಕ್ರಮವನ್ನು 
ವಿಧಾನ ಸೌಧದ ಗ್ರಾಂಡ್‌ ಸ್ಟೆಪ್ಸ್‌ ಹತ್ತಿರ ಏರ್ಪಡಿಸಿದ ವೆಚ್ಚ 
ರೂ.21,10,111-86 (ತೆರಿಗೆ ಪ್ರತ್ಯೇಕ) 


ಆ | ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತಿರುವ 


ಸಿಬ್ಬಂದಿಗಳು ಎಷ್ಟು; ಅದರಲ್ಲಿ ಎಷ್ಟು ಜನ ಗುತ್ತಿಗೆ 
ಕಾರ್ಮಿಕರಿದ್ದಾರೆ; ಅವರಿಗೆ ನೀಡುತ್ತಿರುವ 
ಸಂಭಾವನೆ ಮತ್ತು ಗೌರವಧನ ಎಷ್ಟು (ವಿವರ 
ನೀಡುವುದು .' 


ಇಲಾಖೆಯಲ್ಲಿ ಒಟ್ಟು 241 ಅಧಿಕಾರಿ/ಸಿಬ್ಬಂದಿ ವರ್ಗದವರು 
ಕಾರ್ಯ ನಿರ್ವಹಿಸುತ್ತಿದ್ದಾರೆ. 

ಇಲಾಖೆಯಲ್ಲಿ ಬಾಹ್ಯ ಸಂಪನ್ಮೂಲ ಸಂಸ್ಥೆಯಿಂದ ಹೊರಗುತ್ತಿಗೆ 
ಆಧಾರದ ಮೇಲೆ ಒಟ್ಟು 107 ಜನ ಕರ್ತವ್ಯ: ನಿರ್ವಹಿಸುತ್ತಿದ್ದಾರೆ. 
ಅವರಿಗೆ ಮಾಸಿಕ ಸಂಭಾವನೆ ರೂಪದಲ್ಲಿ ಒಟ್ಟು ರೂ. 


18,14,904/-ಪಾವತಿಸಲಾಗುತ್ತಿದೆ. 
ವಿವರವನ್ನು ಅನುಬಂಧದಲ್ಲಿ ಲಗತ್ತಿಸಿದೆ. 


ಕೆಸಿಐ-ಪಿಐಪಿ/266/2021 


ಆ 
(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


